ಲಿಖಿತ ಮೂಲಕ ಉತರಿಸುವ 


ಪುಶ್ನೆ 
ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 
ಪ್ರಾಥಮಿಕ ಶಾಲೆಗಳ ಶಿಕ್ಷಕರ ಮಾಹಿತಿ 


ಶ್ರೀ ಚಿದಾನಂದ್‌ ಎಂ. ಗೌಡ (ಪದವೀಧರರ ಕ್ಲೇತು) :- 


68 (143) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಪ್ರಾಥಮಿಕ ಶಾಲಾ ಸಹ ಶಿಕ್ರಕರ (1 
ರಿಂದ 5ನೇ ತರಗತಿಗೆ ಬೋಧಿಸುವವರು) ಸಂಖ್ಯೆ ಎಷ್ಟು ; 


(ಆ) ಮೇಲ್ಕಂಡ ಶಿಕ್ಷಕರಲ್ಲಿ ಪದವೀಧರ ಶಿಕ್ಷಕರ ಸಂಖ್ಯೆ ಎಷ್ಟು ; 


(ಇ) ಪದವೀಧರ ಪ್ರಾಥಮಿಕ ಪದವಿ ಶಿಕ್ಷಕರನ್ನು 6 ಮತ್ತು 7ನೇ ತರಗತಿಗೆ ಬೋಧಿಸಲು ಖಾಲಿ ಇರುವ 
ಹುದ್ದೆಗಳಿಗೆ ವಿಲೀನ ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆಯೇ? (ಮಾಹಿತಿ ನೀಡುವುದು) 


